ಕರ್ನಾಟಕ ವಿಧಾನ ಪರಿಷತ್ತು 


: 1506 


ಸೀಪಿಕ ಎನ್‌.ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸ ಬೇಕಾದ ದಿನಾಂಕ 


ಉತ್ತರಿಸ ಜೀಕಾದ "ಸಚಿವರು 


: 19.03.2020 


: ಮಾನ್ಯ ಮುಖ್ಯಮಂತ್ರಿಗಳು 


ಯ, | | ಪ್ರಶ್ನೆ ಉತ್ತರ 

ಈ ಸರ್ಕಾರದ ಇರಾಖೆಗಳ್ಲ್‌ `ಡಪ್ಲೋಮ' `'ಮತ್ತು [ರಾಜ್ಯ ಸರ್ಕಾರದ ವವಿಧ ಇಲಾಖೆಗಳಲ್ಲಿ ವಿವಿಧ 
ಸ್ನಾತಕೋತ್ತರ ಪದವಿ ಹೊಂದಿರುವ | ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ 
ಸಿಬ್ಬಂದಿಗಳಿಗೆ ಯಾವ ವೇತನ ಶ್ರೇಣಿ | ನೌಕರರಿಗೆ ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ 
ನೀಡಲಾಗುತ್ತಿದೆ; ನೌಕರಿ ಭರ್ತಿ) ನಿಯಮಗಳು, 1977ರ ನಿಯಮ 

ಈ ಸರ್ಕಾರದ ವಿವಿಧ್‌ ಇಲಾಖೆಗಳಲ್ಲಿ ಸೇವೆ] 3)ನ್ನು ಓದಿಕೊಂಡಂತೆ ಆಯಾ ಇಲಾಖೆಗಳಿಗೆ 


ಸಲ್ಲಿಸುತ್ತಿರುವ ಡಿಪ್ಲೋಮ ಮತ್ತು ಸ್ನಾತಕೋತ್ತರ 
ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಒಂದೇ 
ರೀತಿಯ ವೇತನ ಶ್ರೇಣಿ ನೀಡಲಾಗುತ್ತದೆಯೇ? 
ಪೊಲೀಸ್‌ ಇಲಾಖೆಯ ಎಫ್‌ಎಸ್‌ಎಲ್‌ 
ವಿಭಾಗದಲ್ಲಿ ಡಿಪ್ಲೋಮ ಮತ್ತು ಸ್ನಾತಕೋತ್ತರ 
ಪದವಿ ಹೊಂದಿರುವ ಸಿಬ್ಬಂದಿಗಳಿಗೆ ಒಂದೇ 
ರೀತಿಯ ವೇತನ ಶ್ರೇಣಿ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಇ) ಸರ್ಕಾರದ ಇಲಾಖೆಗಳಲ್ಲಿ ವೇತನ ಶ್ರೇಣಿಯನ್ನು 


ನಿಗಧಿಪಡಿಸುವಾಗ ವಿದ್ಯಾರ್ಹತೆಯನ್ನು 
ಮಾನದಂಡವಾಗಿ ಪರಿಗಣಿಸಲಾಗುತ್ತದೆಯೇ; 
ಇಲ್ಲವಾದಲ್ಲಿ, ಯಾವ ಆಧಾರದಲ್ಲಿ ವೇತನ 
ಶ್ರೇಣಿಯನ್ನು ನಿಗದಿಪಡಿಸಲಾಗುತ್ತಿದೆ; 


ಹಾ) | ಪೊಲೀಸ್‌ 


ಇಲಾಖೆಯ `'ಎಫ್‌ಎಸ್‌ಎಲ್‌ 
ವಿಭಾಗದಲ್ಲಿ ಡಿಪ್ಲೋಮ ಮತ್ತು ಸ್ನಾತಕೋತ್ತರ 
ಪದವಿ ಹೊಂದಿರುವ ಸಿಬ್ಬಂದಿಗಳಿಗೆ ಒಂದೇ 
ರೀತಿಯ ವೇತನ ಶೇಣಿ ನಿಗದಿಪಡಿಸಿದ್ದು, ಅದೇ 
ರೀತಿಯಾಗಿ ಸರ್ಕಾರದ ಇತರೆ ಇಲಾಖೆಗಳಲ್ಲಿ 
ಸೇವೆ ಸಲ್ಲಿಸುತ್ತಿರುವ ಡಿಪ್ಲೋಮ ಮತ್ತು 
ಸ್ನಾತಕೋತ್ತರ ಪದವಿ ಹೊಂದಿರುವ 


| ಸಿಬ್ಬಂದಿಗಳಿಗೆ ಒಂದೇ ರೀತಿಯ ವೇತನ ಶ್ರೇಣಿ 


ಅನ್ವಯವಾಗುವಂತೆ ರಚಿಸಿದ ವೃಂದ ಮತ್ತು 


ನೇಮಕಾತಿ ನಿಯಮಗಳಲ್ಲಿ ಆಯಾ 
ಇಲಾಖೆಗಳಲ್ಲಿನ ಹುದ್ದೆಗಳಿಗೆ ನಿರ್ದಿಷ್ಟ 
ವಿದ್ಯಾರ್ಹತೆ ಮತ್ತು ಇತರೆ ಅರ್ಹತೆ ಮತ್ತು 
ನಿರ್ದಿಷ್ಟ ವೇತನ ಶ್ರೇಣಿಗಳನ್ನು 


ನಿಗದಿಪಡಿಸಲಾಗಿರುತ್ತದೆ. ಇಲಾಖೆಗಳ ವಿವಿಧ 
ಹುದ್ದೆಗಳಿಗೆ ನಿಗದಿಪಡಿಸಿರುವ ವೇತನ ಶ್ರೇಣಿಗಳು 
ಒಂದೇ ರೀತಿಯಾಗಿರದೇ ಹುದ್ದೆಯ ಕಾರ್ಯ 
ಸ್ವರೂಪ, ಜವಾಬ್ದಾರಿ ಇತ್ಯಾದಿ ಅಂಶಗಳನ್ನು 
ಆಧರಿಸಿ ಇಲಾಖೆಯಿಂದ ಇಲಾಖೆಗೆ ಬೇರೆ 
ಬೇರೆ ಆಗಿರುತ್ತದೆ. 

ಸರ್ಕಾರದ ಬೇರೆ ಬೇರೆ ಇಲಾಖೆಗಳ ವಿವಿಧ 
ಹುದ್ದೆಗಳಿಗೆ ನಿಯಮಾನುಸಾರ ನೇಮಕಗೊಳ್ಳುವ 
ನೌಕರರು ಸದರಿ ಇಲಾಖೆಯ ವೃಂದ ಮತ್ತು 


ನೇಮಕಾತಿ ನಿಯಮಗಳಲ್ಲಿ ಹುದ್ದೆಗಳಿಗೆ 
ನಿಗದಿಪಡಿಸಲಾದ ವೇತನ ಶ್ರೇಣಿಗಳಲ್ಲಿ 
ವೇತನವನ್ನು ಪಡೆಯಲು ಅರ್ಹರಿರುತ್ತಾರೆ. 
ಪರಂತು, ಹುದ್ದೆ: ಗೆ ನಿಗದಿಪಡಿಸಲಾದ ಮೂಲ 
ವಿದ್ಯಾರ್ಹತೆಯ ಜೊತೆಗೆ ಹೆಚ್ಚಿನ 
ವಿದ್ಯಾರ್ಹತೆಯನ್ನು ಹೊಂದಿದ ಕಾರಣಕ್ಕೆ 
ನಿಗದಿಪಡಿಸಲಾದ ವೇತನ ಶ್ರೇಣಿಯನ್ನು 


1 


ನಿಗದಿಪಡಿಸುವ ಕುರಿತು ಸರ್ಕಾರದ | ಬದಲಾಯಿಸಿ ಚೀರ್‌ "ವೇತನ' ಶ್ರೇಣಿಯನ್ನು! 

ನಿಲುವೇನು? ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. 
ಆದುದರಿಂದ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 
ಡಿಪ್ಲೋಮ ಮತ್ತು ಸ್ನಾತಕೋತ್ತರ ಪದವಿ 
ವಿದ್ಯಾರ್ಹತೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ 
ನೌಕರರು ಅವರು ಧಾರಣೆ ಮಾಡಿರುವ ಹುದ್ದೆಗೆ 
ಅನ್ನಯಿಸುವ ವೇತನ ಶ್ರೇಣಿಯಲ್ಲಿ ವೇತನ 
ಪಡೆಯಲು ಅರ್ಹರಿರುತ್ತಾರೆ. 


ಸೆಂ: ಸಿಆಸುಇ31 ಹೊ82020 


ನೆ. 
(ಬಿ.ಎಸ್‌.ಯಡಿಯೂರಪು 
ಮುಖ್ಯಮಂತ್ರಿ 


